ಎಂ. ಎಲ್‌. ಶಿವಶಂಕರ್‌* 


ಅಫೂರ್ನ ನರಸಿಂಹಮೂರ್ತಿ ಶಿಲ್ಪಗಳು 


ಕುಳಿತಿರುವ ನರಸಿಂಹಮೂರ್ತಿ ದ್ವಿಬಾಹುಗಳನ್ನು 
ಹೊಂದಿದೆ. ಉತ್ತರಕನ್ನಡ ಜಿಲ್ಲೆಯ ಸಿರಸಿ ತಾಲ್ಲೂಕಿನ 
ಸನ್ನಳ್ಳಿಯಲ್ಲಿ ಅಶೋಕವನದ ಸಮೀಪ ದೊರೆತಿದೆ.! 
ಪ್ರೊ. ನೀಲಾಂಬರ್‌ ಹಟ್ಟಿ ದಿನಾಂಕ ೮-೪-೯೪ರಂದು 
ಈ ಅಪೂರ್ವ ಮೂರ್ತಿಯನ್ನು ಕರ್ನಾಟಕ ಪ್ರಾಚ್ಯವಸ್ತು 
ಮತ್ತು ಸಂಗ್ರಹಾಲಯ ಇಲಾಖೆಗೆ ಕೊಟ್ಟಿರುತ್ತಾರೆ. 
ಈ ಮೂರ್ತಿಯ ಅಳತೆ ೬೦ ಸೆಂ.ಮೂ., ೩೨ ಸೆಂ.ಮೂ., 
೬ ಸೆಂ.ಮೂ. ಆಗಿದೆ (ಛಾಯಾಚಿತ್ರ ೧, ೨). ಕಾಲ 
ಸುವರಾರು ಕ್ರಿ.ಶ. ೧೧-೧೨ನೆಯ ಶತಮಾನ. ಶಿರ 
ಗುಂಗುರು ಕೂದಲಿನಿಂದ ಕೂಡಿದೆ (ಮುಂಭಾಗ ಮತ್ತು 
ಹಿಂಭಾಗ). ಕೊರಳಲ್ಲಿ ಪದಕ, ಒಂದೆಳೆಯಲ್ಲಿ ಯಜ್ಞೋ 
ಪವೀತ, ಕಟಿಬಂಧ, ತೋಳ್ಪಂದಿ, ಮೇಲ್ಭಾಗ ಬೆತ್ತಲೆ 
ಯಿದ್ದು, ಸೊಂಟದ ತಳಭಾಗ ಧೋತಿ ಧರಿಸಿದೆ. 
ಪೀಠಭಾಗ ಪದ್ಮಗಳಿಂದ ಅಲಂಕ ತವಾಗಿದೆ. 


ಲ 


ನರಸಿಂಹ ಮೂರ್ತಿಗಳು ಮಧುಕೇಶ್ವರ ದೇವಾ 
ಲಯ, ಬನವಾಸಿ (ಉತ್ತರ ಕನ್ನಡ ಜಿಲ್ಲೆ), ಹಲಸಿಯ 


ದೇವಾಲಯ (ಬೆಳಗಾವಿ ಜಿಲ್ಲೆ), ಕೂಡ್ಲಿ ನರಸಿಂಹ 
ದೇವಾಲಯಗಳಲ್ಲಿ (ಶಿವಮೊಗ್ಗ ಜಿಲ್ಲೆ) ದೊರೆತಿವೆ. 


ಕುಣಿಗಲ್‌ ಕೆರೆಯ ಹೂಳು ತೆಗೆಯುವಾಗ 
ನರಸಿಂಹಸ್ವಾವಿಂ ಶಿಲಾಮೂರ್ತಿ ದೊರೆತಿದೆ. ಈ 
ಮೂರ್ತಿ  ಸಮಭಂಗದಲ್ಲಿದ್ದು, ಚತುರ್ಭುಜದಿಂದ 
ಕೂಡಿದ್ದೂ, ಮುಂಭಾಗದ ಬಲಗೈಗಳು ಮುರಿದಿವೆ. ಎಡ 
ಮೇಲ್ಭಾಗದ ಕೈ ಶಂಖ, ಎಡ ಕೆಳಗಿನ ಕೈ ಗದೆಯನ್ನು 
ಹಿಡಿದಿದೆ... ಬಲಕಾಲಿನ ಬಳಿ ನಿಂತಿರುವ ಮೂರ್ತಿ 
(ಪ್ರಹ್ಲಾದ) ಭಕ್ತಿಪೂರ್ವಕನಾಗಿ ನಿಂತಿದ್ದಾನೆ. ಈ 
ಮೂರ್ತಿ ಯಜ್ಞೋಪವೀತ. ಕಂಠೀಹಾರದಿಂದ ಅಲಂಕೃತ 
ಗೊಂಡಿದೆ... ಈ ಮೂರ್ತಿ ಎತ್ತರ ೧೧೭ ಸೆಂ.ಮೂ. 
ಅಗಲ ೪೪ ಸೆಂ.ಮೂ. ಇರುತ್ತದೆ. ಕಾಲ ಸುಮಾರು 


ಮಾಂಗ ಮೂರ್‌ 


* ಉಪ ನಿರ್ದೇಶಕರು, ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯ ಇಲಾಖೆ, ಮೈಸೂರು-೫೭೦ ೦೦೦ 


1 ಶ್ರೀ ಮಾಧವ ಎನ್‌. ಕಟ್ಟಿ, ನಿರ್ದೇಶಕರು, ಭಾರತೀಯ ಶಾಸನ ನಿರ್ದೇಶನಾಲಯ, ಮೈಸೊರು ಇವರು ಆಶೋಕವನ ಯುದ್ಧ 


ಭೂಮಿ ಇರಬಹುದೆಂದು ಅಭಿಪ್ರಾಯ ಪಟ್ಮಿ ದ್ದಾರೆ. 


೨೧೦ 


